ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸ೦ಖ್ಯೆ: 1760 (2169) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಎಸ್‌. ರವಿ ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪಶುಸಂಗೋಪನೆ ಸಚಿವರು 
ವಿಷಯ: ಪ್ರಸ್ತುತ ಇರುವ ಗೋಶಾಲೆಗಳ ಬಗ್ಗೆ 


(ಅ) ಪ್ರಸ್ತುತ ರಾಜ್ಯದಲ್ಲಿರುವ ಸರ್ಕಾರಿ ಗೋಶಾಲೆಗಳೆಷ್ಟು ; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


(ಆ) ಪ್ರಸ್ತುತ ರಾಜ್ಯದಲ್ಲಿರುವ ಖಾಸಗಿ/ ಸೇವಾ ಟ್ರಸ್ಟ್‌ ಗಳು/ಮಠಗಳು ನಡೆಸುತ್ತಿರುವ 
ಗೋಶಾಲೆಗಳು ಎಷ್ಟು ; ಅವುಗಳು ಯಾವುವು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(೪) ಈ ಗೋಶಾಲೆಗಳಿಗೆ ದಿನ ಒಂದಕ್ಕ ಒಂದು ಜಾನುವಾರಿಗೆ ಸರ್ಕಾರ ಎಷ್ಟು 
ಅನುದಾನ ನೀಡುತ್ತಿದೆ; (ವಿವರ ನೀಡುವುದು) 


(ಈ) ಪ್ರಸುತ ವಾರ್ಷಿಕವಾಗಿ ರಾಜ್ಯದಲ್ಲಿರುವ ಗೋಪಶಾಲೆಗಳಿಗೆ ಸರ್ಕಾರ ಬಿಡುಗಡೆ 
ಮಾಡಿದ , ಖರ್ಚಾದ ಹಾಗೂ ಬಾಕಿ ನೀಡಬೇಕಾಗಿರುವ ಅನುದಾನವೆಷ್ಟು ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಉ) ತಾಲ್ಲೂಕುವಾರು ಗೋಶಾಲೆಗಳನ್ನು ತೆರೆಯಲಾಗಿದೆಯೇ; ಹಾಗಿದ್ದಲ್ಲಿ, ವಿವರ 
ನೀಡುವುದು; ಇಲ್ಲವಾದಲ್ಲಿ ಯಾವ ಯಾವ ತಾಲ್ಲೂಕಿನಲ್ಲಿ ತೆರೆಯಲಾಗಿದೆ ; ಇನ್ನೂ 
ಯಾವ ತಾಲ್ಲೂಕುಗಳು ಗೋಶಾಲೆ ತೆರೆಯಲು ಬಾಕಿ ಇದೆ ; ಈ ಬಗ್ಗೆ ಕೈಗೊಂಡಿರುವ 
ಕ್ರಮಗಳೇನು; 


(ಊ) ಪ್ರಸ್ತುತ ರಾಜ್ಯದಲ್ಲಿರುವ ಜಾನುವಾರುಗಳ ಸಂಖ್ಯೆ ಎಷ್ಟು ? (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


